ಕರ್ನಾಟಿಕ ವಿಧಾನಪರಿಷತ್ತು 


ಚುಕೆ, ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 329 

ಸದಸ್ಯರ ಹೆಸರು : ಶ್ರೀ ಸಿ.ಎಂ.ಇಬ್ರಾಹಿಂ (ವಿಧಾನ 
ಸಭೆಯಿಂದ ಚುನಾಯಿತರಾದವರು) 

ಉತ್ತರಿಸಬೇಕಾದ ದಿನಾಂಕ > 15.12.2021 

ಉತ್ತರಿಸುವ ಸಚಿವರು - ಮಾನ್ಯ ಕಂದಾಯ ಸಚಿವರು 


(ಅ) ಪ್ರಸಕ್ತ ಸಾಲಿನಲ್ಲಿ ರಾಜ್ಯದಲ್ಲಿ ಮಳೆ | ಪ್ರಸಕ್ತ ಸಾಲಿನ ಜುಲೈ-ಆಗಸ್ಟ್‌ ಮಾಹೆಯಲ್ಲಿ ಉಂಟಾದ 
ಹಾನಿಗೊಳಗಾದ ಜಿಲ್ಲೆಗಳು ಮತ್ತು | ಪ್ರವಾಹದಿಂದ ಹಾನಿಗೊಳಗಾದ 104 
ತಾಲ್ಲೂಕುಗಳು ಯಾವುವು; ಮಳೆ ಹಾನಿಯಿಂದ | ತಾಲ್ಲೂಕುಗಳನ್ನು ಪ್ರವಾಹ ಪೀಡಿತ 
ಉಂಟಾದ ನಷ್ಟದ ಅಂದಾಜು ಎಷ್ಟು: | ತಾಲ್ಲೂಕುಗಳೆಂದು ಘೋಷಿಸಲಾಗಿದೆ. 
(ಸಂಪೂರ್ಣ ವಿವರ ನೀಡುವುದು) (ತಾಲ್ಲೂಕುವಾರು ಪಟ್ಟಿ ಅನುಬಂಧದಲ್ಲಿ ಒದಗಿಸಿದೆ). 


ಮುಂದುವರೆದು, ಅಕ್ಸ್ಕೋಬರ್‌ ಮತ್ತು ನವೆಂಬರ್‌ 
ಮಾಹೆಯಲ್ಲಿ ರಾಜ್ಯಾದ್ಯಂತ ವ್ಯಾಪಕ ಮಳೆಯಾಗಿದ್ದು, 
ಅತಿವೃಷ್ಠಿ ಇತ್ಯಾದಿ ಪ್ರಕೃತಿ ವಿಕೋಪ ಉಂಟಾದ 
ಸಂದರ್ಭದಲ್ಲಿ ಸರ್ಕಾರದಿಂದ ಪ್ರತ್ಯೇಕವಾಗಿ ಪ್ರವಾಹ 
ಪೀಡಿತ ತಾಲ್ಲೂಕುಗಳೆಂದು ಘೋಷಣೆ 
ಮಾಡುವುದಿಲ್ಲವೆಂದು ದಿನಾ೦ಕ:23.11.2021ರ 
ಸರ್ಕಾರಿ ಆದೇಶದಲ್ಲಿ ಸ್ಪಷ್ಟೀಕರಿಸಿ 
ಮಾರ್ಗಸೂಚಿಯನ್ವಯ ಪ್ರವಾಹದಿಂದ ಉಂಟಾದ 
ಹಾನಿಯ ಪರಿಹಾರವನ್ನು ಪರಿಷ್ಕತ ದರದಲ್ಲಿ 
ಪಾವತಿಸಲು ಆದೇಶಿಸಲಾಗಿದೆ. 
ರಾಜ್ಯಾದ್ಯಂತ ಮಳೆಯಿಂದ 39975 
ಹಾನಿಯಾಗಿದೆ. ' 


ಮನೆಹಾನಿಯಾದ ಸಂತ್ರಸ್ಕರಿಗೆ ಸ್ವತಃ ಮನೆ 
ನಿರ್ಮಾಣದ ಹಂತಕ್ಕನಮುಗುಣವಾಗಿ RGRHCL 
ತಂತ್ರಾಂಶದ ಮೂಲಕ ಈ ಕೆಳಕಂಡಂತೆ 
ಪರಿಹಾರವನ್ನು ನೇರವಾಗಿ ಬ್ಯಾಂಕ್‌ ಖಾತೆಗೆ ಜಮೆ 
ಮಾಡಲಾಗುತ್ತದೆ. 


(ಆ) ಮಳೆಹಾನಿಯಿಂದ ಎಷ್ಟು ಜನರು ಮನೆ 
ನಿರಾಶ್ರಿತರಾಗಿದ್ದಾರೆ, ನಿರಾಶ್ರಿತರ ಪುನರ್‌ ವಸತಿ 
ನಿರ್ಮಾಣಕ್ಕಾಗಿ ಸರ್ಕಾರ ತೆಗೆದುಕೊಂಡ 
ಕ್ರಮಗಳೇನು; ಬಿಡುಗಡೆ ಮಾಡಿದ ಹಣವೆಷ್ಟು; 


(ಜಿಲ್ಲಾವಾರು ಮಾಹಿತಿ ಒದಗಿಸುವುದು) 


(ಇ) ಎಸ್‌.ಡಿ.ಆರ್‌.ಎಫ್‌ ಯೋಜನೆಯಡಿ ಬೆಳೆ 
ಹಾಗೂ ಮನೆಗಳಿಗೆ ಯಾವ ಮಾನದಂಡ 
ಆಧರಿಸಿ ಪರಿಹಾರ ನೀಡಲಾಗುವುದು; 


ಸಂಪೂರ್ಣವಾಗಿ ಮನೆ ಹಾನಿಯಾದ ಸಂತ್ರಸ್ಕರಿಗೆ 
ಮನೆ ನಿರ್ಮಾಣದ ಹಂತದನುಸಾರ ಮೊದಲ 
ಕಂತಿನಲ್ಲಿ ರೂ.100 ಲಕ್ಷ ತಳಪಾಯ ಹಂತದಲ್ಲಿ 
ರೂ.1.00 ಲಕ್ಷ, ಲಿಂಟಿಲ್‌ ಹಂತದಲ್ಲಿ ರೂ.1.00 ಲಕ್ಷ, 
ಚಾವಣಿ ಹಂತದಲ್ಲಿ ರೂ.100 ಲಕ್ಷ ಹಾಗೂ 
ಪೂರ್ಣಗೊಂಡ ನಂತರ ರೂ.1.00 ಲಕ್ಷ ಸೇರಿ ಒಟ್ಕಾದೆ 
ರೂ.5.00 ಲಕ್ಷಗಳನ್ನು ಬಿಡುಗಡೆ ಮಾಡಲಾಗುತ್ತದೆ. 


ತೀವ್ರ ಮನೆ ಹಾನಿಯಾದ ಸಂತ್ರಸ್ಥರಿಗೆ ಮನೆ 
ನಿರ್ಮಾಣದ ಹಂತದನುಸಾರ 3 ಕಂತುಗಳಲ್ಲಿ ತಲಾ 
ರೂ.100 ಲಕ್ಷದಂತೆ ಒಟ್ಕಾರೆ ರೂ.3.00 ಲಕ್ಷಗಳನ್ನು 
ಬಿಡುಗಡೆ ಮಾಡಲಾಗುತ್ತದೆ. 


ಭಾಗಶಃ ಮನೆ ಹಾನಿಯಾದ ಸಂತ್ರಸ್ಮ್ಥರಿಗೆ ಒಂದೇ 
ಕಂತಿನಲ್ಲಿ ರೂ.50,000/-ಗಳನ್ನು ಬಿಡುಗಡೆ | 
ಮಾಡಲಾಗುತ್ತದೆ. 


ಮನೆ ಹಾನಿಯಾದ ಸಂತ್ರಸ್ಕರಿಗೆ ಕೇಂದ್ರ ಸರ್ಕಾರದಿಂದ 
ನಿಗದಿಪಡಿಸಿರುವ ದರಕ್ಕಿಂತ ಈ ಕೆಳಕಂಡ ಪರಿಷ್ಕೃತ 
ದರದಲ್ಲಿ ಪರಿಹಾರ ಪಾವತಿಸಲಾಗುತ್ತದೆ. 

ಪೂರ್ಣ 


ಕ 
ಲಕ್ಷ 

ಹಾನಿ 

ತೀವ್ರ 

ಹಾನಿ 

ಭಾಗಶಃ 

ಮನೆ ರೂ.5,200/- | ರೂ.4800 | ರೂ.50,000/- 

ಹಾನಿ 


ಹೆಚ್ಚುವರಿ ಮೊತ್ತವನ್ನು ರಾಜ್ಯ ಸರ್ಕಾರದ 
ವತಿಯಿಂದ ಭರಿಸಲಾಗುತ್ತಿದೆ. 


ಮನೆ ಹಾನಿ ಪರಿಹಾರ ಪಾವತಿಗಾಗಿ ರೂ.33286.71 
ಲಕ್ಷಗಳನ್ನು ದಿನಾಂಕ:23-11-2021ರ ಸರ್ಕಾರಿ 
ಆದೇಶನ್ನ್ವಯ ಬಿಡುಗಡೆಗೊಳಿಸಲಾಗಿದೆ. ಇದರ ಪೈಕಿ 


ಮಾರ್ಗಸೂಚಿ: | ಹೆಚ್ಚುವರಿ 


SDRF ಮಾರ್ಗಸೂಚಿ ಯನುಸಾರ 
ರೂ.13222.58ಲಕ್ಷಗಳಾಗುತ್ತದೆ. 
ಕೇಂದ್ರ ಸರ್ಕಾರದ SDRF/NDRF 


ಮಾರ್ಗಸೂಚಿಯನ್ವಯ ಪ್ರಕೃತಿ ವಿಕೊಪದಿಂದ 
ಉಂಟಾದ ಬೆಳೆ ಹಾನಿಗೆ, ಇನ್‌ಪುಟ್‌ ಸಬ್ಬಿಡಿಯನ್ನು 
ಪ್ರತಿ ಫಲಾನಿಭವಿಗಳಿಗೆ ಗರಿಷ್ಟ 2 ಹೆಕ್ಟೇರ್‌ಗೆ 
ಸೀಮಿತಗೊಳಿಸಿ ಈ ಕೆಳಕಂಡ ದರದಲ್ಲಿ 
ಪಾವತಿಸಲಾಗುತ್ತದೆ: 


ಮಳೆಯಾಶ್ರಿತ 


ಬೆಳೆ ಹಾನಿ ವಿವರಗಳನ್ನು ಪರಿಹಾರ ತಂತ್ರಾಂಶದಲ್ಲಿ 
ದಾಖಲಿಸಿದ ತಕ್ಷಣ ರೈತರ ಬ್ಯಾಂಕ್‌ ಖಾತೆಗೆ ಇನ್‌ಪುಟ್‌ 
ಸಬ್ಬಿಡಿ ಹಣ ಜಮೆಯಾಗುತ್ತದೆ. ಈ ವರೆಗೂ 6.60 ಲಕ್ಷ 
ರೈತರ ಬ್ಯಾಂಕ್‌ ಖಾತೆಗೆ ರೂ44316 ಕೋಟಿ 


ಜಮೆಯಾಗಿದೆ. 
£ ಎರ್‌ 
val ರ್‌ 
(ಆರ್‌. ಅಶೋಕ) 


ಕಂದಾಯ ಸಚಿವರು 


ಕಂಇ 536 ಟಿಎನ್‌ಆರ್‌ 2021 


ಚುಕಿ ನುರು8ಲ್ಲಗನೆ ಪ್ಲೆ ನಂಖ್ಧೇ!-32 ೬ ಅನುಬಂದು 
2021 ನೇ ಸಾಲಿನ ಪ್ರವಾಹ ಪೀಡಿತ ತಾಲ್ಲೂಕುಗಳ ಪಟ್ಟಿ 


ಪ್ರವಾಹ ಪ್ರದೇಶಗಳೆಂದು ಘೋಪಿಸಿದ ತಾಲ್ಲೂಕು 


1 ಹರಿಹರ 2 ಹೊನ್ಮಾಳಿ 3. ನ್ಯಾಮತಿ 4. ಚನ್ನಗಿರಿ 5. ದಾವಣಗೆರೆ 
6. ದೇವದುರ್ಗ 7. ಲಿಂಗಸುಗೂರು 8. ರಾಯಚೂರು 


9. ಅಥಣಿ 10. ಬೈಲಹೊಂಗಲ 11. ಚಿಕ್ಕೋಡಿ 12. ಗೋಕಾಕ್‌ 
13. ಹುಕ್ಕೇರಿ 14. ಖಾನಾಪುರ 15. ರಾಯಭಾಗ 16. ರಾಮದುರ್ಗ 
17. ಸವದತ್ತಿ 18. ಕಿತ್ತೂರು 19. ನಿಪ್ಪಾಣಿ 20. ಕಾಗವಾಡ 
21. ಮೂಡಲಗಿ 22. ಬೆಳಗಾವಿ 
ಬಾಗಲಕೋಟಿ 23. ಬಾದಾಮಿ 24. ಬಾಗಲಕೋಟಿ 25. ಬೀಳಗಿ 26. ಹುನಗುಂಗ 
27. ಜಮಖಂಡಿ 28. ಮುಧೋಳ 29. ಗುಳೇದಗುಡ 30. ಇಳಕಲ್‌ 
31. ರಬಕವಿ ಬನಹಟಿ 

32. ನರಗುಂದ 33. ರೋಣ 34. ಲಕ್ಷ್ಮೀಶ 


35. ಬ್ಯಾಡಗಿ 36. ಹಾನಗಲ್‌ 37. ಹಾವೇರಿ 38. ಹಿರೇಕೆರೂರು 
39. ರಾಣೆಬೆನ್ನೂರು 40. ಸವಣೂರು 41. ಶಿಗ್ರಾಂವ 42. ರಟ್ಟಿಹಳ್ಳಿ 
43. ಧಾರವಾಡ 4. ಕಲಘಟಗಿ 45. ಕುಂದಗೋಳ 
46. ನವಲಗುಂದ 47. ಅಳ್ನಾವರ 48. ಅಣ್ಣಿಗೇರಿ 49. ಹುಬಳಿ 
ನಗರ 50. ಹುಬ್ಮಳ್ಳಿ ತಾಲ್ಲೂಕು 

51, ಸಾಗರ 52 ಶಿಕಾರಿಪುರ 53. ಶಿವಮೊಗ್ಗ 54. ಸೊರಬ 
55, ಬದಾ;ವತಿ 56. ತೀರ್ಥಹಳ್ಳಿ 57. ಹೊಸನಗರ 


ಹಾಸನ 58. ಸಕಲೇಶಪುರ 59. ಆಲೂರು 


ಚಿಕ್ಕಮಗಳೂರು 60. ನರಸಿಂಹರಾಜಪುರ 61. ಚಿಕ್ಕಮಗಳೂರು 62. ಕಡೂರು 
63. ತರೀಕೆರೆ 64. ಮೂಡಿಗೆರೆ 65. ಕೊಪ್ಪ 66. ಶೃಂಗೇರಿ 


67. ಮಡಿಕೇರಿ 


68. ಅಂಕೋಲ 69. ಹಳಿಯಾಳ 70. ಕಾರವಾರ 71. ಕುಮಟ 
72. ಸಿದ್ಧಾಪುರ 73. ಶಿರಸಿ 74. ಯಲ್ಲಾಪುರ 75. ದಾಂಡೇಲಿ 
76. ಸೂಪ 77. ಮುಂಡಗೋಡು 

ಯಾದಗಿರಿ 78. ಶಹಾಪುರ 79. ಶೋರಾಪುರ 80. ವಡಗೇರಾ 81. ಹುಣಸಗಿ 


82. ಬಬಲೇಶ್ವರ 8. ನಡಗುಂಡಿ 8&4. ಕೊಲ್ಮಾರ 
85. ಮುದ್ದೇಬಿಹಾಳ 


ವಿಜಯನಗರ 86. ಹರಪನಹಳ್ಳಿ 


87. ಕಾಳಗಿ 88. ಚಿಂಚೋಳಿ 89. ಆಳಂದ 9. ಶಹಬಾದ್‌ 
91. ಸೇಡಂ 92೭. ಕಲಬುರ್ಗಿ 93. ಚಿತ್ತಾಪುರ 9%. ಅಫಜಲ್‌ ಪುರ 
95, ಜೀವರ್ಗಿ 96. ಯಡ್ರಾಮಿ 

97. ಜಿತ್ತಗುಪ್ಪ 98. ಹುಮನಬಾದ್‌ 99. ಬಾಲ್ಮಿ, 100 ಔರಾದ್‌, 
101. ಬೀದರ್‌, 102 ಬಸವಕಲ್ಯಾಣ, 103.ಕಮಲಾನಗರ, 
104.ಹುಲ್ಲೂರ್‌. 


$ 
y 
೩ 


LEEK 
೪9 
ಸ q 
5 2 
4 ಜು 
Ko! 5 
6 


ks 
é 
8 


ಈ 
@ 

9 
[1 
1 


ql 
G 
ವ 
ಸ 


Wn 


pe 
~ 


